ಕಾನ್ಸರೆನ್ಸ್‌ ಕರೆಗಳ ಮೂಲಕ ಪರಿಸರ ಅಧ್ಯಯನ 


ಅನಿಲ್‌ಕುಮಾರ್‌ ಪಟೇಲ್‌ 


ನಮ್ಯ ಶಾಲೆಯ ಪ್ರತಿಯೊಬ್ಬ ಶಿಕ್ಷಕರೂ ನಮ್ಮ ಇಷ್ಟದ ವಿಷಯವನ್ನು 
ಆರಿಸಿಕೊಂಡು ಒಂದು ತರಗತಿಯ 15 ವಿದ್ಯಾರ್ಥಿಗಳಗೆ ಪಾಠ 
ಕಲಸುವುದಾಗಿ ಯೋಜನಸಿದೆವು. ನಾನು ದೈಹಿಕ ಶಿಕ್ಷಣದ 
ಶಿಕ್ಷಕನಾದರೂ ನನ್ನ ಆಸಕ್ತಿಯ ವಿಷಯವಾಗಿದ್ದರಿಂದ ಪರಿಸರ 
ಅಧ್ಯಯನವನ್ನು ಒಂದು ತಿಂಗಳ ಮಛ್ಣಗೆ ಮಕ್ಷಳಗೆ ಕಲಅಸುವ 
ಜವಾಬ್ದಾರಿಯನ್ನು ಹೊತ್ತುಕೊಂಡೆ. 4ನೇ ತರಗತಿಯ 15 
ವಿದ್ಯಾರ್ಥಿಗಳ ಜವಾಬ್ದಾರಿಯನ್ನು ನನಗೆ ವಹಿಸಲಾಲಯುತು. ಆದರೆ 
ಒಂದು ವಾರದ ನಂತರ ನನಗೆ 4ನೇ ತರಗತಿಯ ಎಲ್ಲಾ 3೦ 
ವಿದ್ಯಾರ್ಥಿಗಳಗೆ ಪಾಠ ಹೇಳ ಕೊಡುವ ಅವಕಾಶ ಸಿಕ್ಕಿತು. 


ವಾನು ಕಾವ್ನರೆನ್ಸ್‌ ಕರೆಯ ಮೂಲಕ ಮಕ್ಷಳಗೆ ಪಾಠ ಕಲಅಸುವುದು 
ಹೇಗೆ ಸಾಧ್ಯವೆಂದು ಮೊದಲ ಎರಡು ದಿನಗಳ ಕಾಲ ಯೋಚಿಸಿದೆ. 
ಆಗ ಕೆಲವು ಪ್ರಶ್ನೆಗಳು ನನ್ನ ಮನಸ್ಸಿಲ್ಲ ಸುಳದಾಡಿದವು. 


* ಎಲ್ಲ ಮಕ್ಷಳ 
ಇರುತ್ತವೆಯೇ? 

* ನೆಟ್‌ವರ್ಕ್‌ ತೊಂದರೆ ಎದುರಾಗುವುದಿಲ್ಲವೇ? 

* ಸರಿಯಾದ ಸಮಯದಲ್ಲ ಮಕ್ಕಳಗೆ ಕರೆಯನ್ನು ಉತ್ತರಿಸಲು 
ಸಾಧ್ಯವೇ? 

* ಹವಾಮಾನ ಹದಗೆಟ್ಟರೆ ಏನು ಮಾಡುವುದು? 

° ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಪಷ್ಟವಾಗಿ ಕರೆ 
ಸಂಪರ್ಕ ಏರ್ಪಡುತ್ತದೆಯೇ? 

*  ಹ೦ದು ವೇಳೆ ನೆಟ್‌ವರ್ಕ್‌ ಸರಿಯಾಗಿದ್ದರೂ ಮಕ್ಕಳು ಮತ್ತು 
ಅವರ ಪೋಷಕರು ಮನೆಯಲ್ಪರುತ್ತಾರೆಯೇ? 

p ಕಾನ್ಸರೆನ್ಸ್‌ ಕರೆಯ ಮೂಲಕ ಪೋಷಕರು ಮತ್ತು ಮಕ್ಕಳು 
ಅಧ್ಯಯನ ಮಾಡಿ ಪಾಠ ಕಂಯಲು ಸಿದ್ಧರೇ? 

*° ಅವರಿಗೆ ವಿಷಯಗಳು ಅರ್ಥವಾಗುವುದೇ? 

. ಮಕ್ಷಳಗೆ ಆಸಕ್ತಿಯುಂಬಾಗುತ್ತದೆಯೇ? ಇದು ಅವರಿಗೆ ತೀರಾ 
ಅಸಹಜವೆಂದು ಅನಿಸುವುದಿಲ್ಲವೇ? 

° ಈ ಪ್ರಕ್ರಿಯೆಯನ್ನು ನಮಗೆ ಮುಂದುವರೆಸಿಕೊಂಡು 
ಹೋಗಲಾಗುತ್ತದೆಯೇ? 


ಮನೆಗಕಲ್ಲ ಮೊಬೈಲ್‌ ಫೋನ್‌ಗಳು 


ನಾನು ಕಾರ್ಯಪ್ರವೃತ್ತನಾದಾಗ ಮಾತ್ರವೇ ಈ ಎಲ್ಲ ಪ್ರಶ್ನೆಗಳಗೆ 
ಉತ್ತರ ಸಿಗುವುದೆಂದು ಭಾವಿಸಿ ಮಕ್ನಳಗೆ ಕರೆ ಮಾಡಲು 
ಶುರುಮಾಡಿದೆ. ಎಲ್ಲರ ಆರೋಗ್ಯ ಹಾಗು ಕ್ಷೇಮದ ಬಣ್ಯೆ - 
ಮಕ್ಕಳು ಮನೆಯಲ್ಲ ತಮ್ಮ ದಿನವನ್ನು ಹೇಗೆ ಕಳೆಯುತ್ತಿದ್ದಾರೆ. 
ಮನೋರಂಜನೆಗಾಗಿ ಏನು ಮಾಡುತ್ತಿದ್ದಾರೆ. ಅವರ ಮನೆಯ 
ಪರಿಸ್ಥಿತಿ ಹೇಗಿದೆ. ಹೀಗೆ ಹಲವು ಪ್ರಶ್ನೆಗಳು ಮತ್ತು ಅವುಗಳಗೆ 
ಉತ್ತರಗಳನ್ನು ಪಡೆಯುವಲ್ಲ ಮೊದಲ ದಿನ ಮುಗಿಯುತು. 
ದೂರವಾಣಿ ಕರೆಗಳ ಮೂಲಕ ನಾವು ಈ ಮಾತುಕತೆಗಳನ್ನು 
ಮುಂದುವರೆಸಿದಂತೆ ಪೋಷಕರು. ಮಕ್ಕಳು ಹಾಗು ಶಿಕ್ಷಕರ ನಡುವೆ 
ಒಂದು ಒಳ್ಳೆಯ ಸಂಬಂಧವು ಬೆಕೆಯುತು. 


ಮೊದಲ ಮೂರು ದಿನಗಳು 4ನೇ ತರಗತಿಯ ಪಠ್ಯಪುಸ್ತಕದ 
ಮೊದಲ ಪಾಠವಾದ 'ಸಂಬಂಧ' ಎಂಬ ಒಂದು ಪದ್ಯವನ್ನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦1 


ಇ 
5 
[C 


ಹಿದುವುದರಲ್ಲ. ಅರ್ಥಮಾಡಿಕೊಳ್ಳುವುದರಲ್ಲ ಹಾಗು 
ಬರೆಯುವುದರಲ್ಲ ಕಳೆಯಿತು. ನಾವು ಪದ್ಯವನ್ನು ಓದುತ್ತಿದ್ದಾಗ 
ದೂರವಾಣಿ ಕರೆಯಲ್ಲ ಎಲ್ಲ ಪೋಷಕರು ಮತ್ತು ಮಕ್ಕಳು ಒಲ್ಲಗೆ 
ಓದುತ್ತಿದ್ದರು. ಆಗ ನಾನು ಅಕ್ಕಪಕ್ಕದಲ್ಪದ್ದ ಬೇರೆ ಮಕ್ಕಳ ಧ್ವನಿಗಳನ್ನೂ 
ಕೇಆದೆ. ಇದು ಪಾಠವನ್ನು ಖುಷಿಯ ವಿಷಯವನ್ನಾಗಿಸಿತು. 
ಚರ್ಚೆಯ ಸಮಯದಲ್ಲ ಮಕ್ಕಕ ಮತ್ತು ಪೋಷಕರ ಪರೋಕ್ಷ 
ಸಹಭಾಗಿತ್ತವು ಪೋಷಕರು. ಶಿಕ್ಷಕರು ಮತ್ತು ಮಕ್ಕಳ ನಡುವಿನ 
ಸ್ನೇಹಪೂರ್ಣ ಸಂಬಂಧದ ಒಂದು ಗುರುತು. ನಾನು ಮತ್ತು ಮಕ್ಷಳು 
ಪದ್ಯದ ಅರ್ಥದ ಬಗ್ಗೆ ಚರ್ಚಿಸಿ ಮುಂದುವರೆಯುತ್ತಾ ಹೋದೆವು. 


ಪರಿಸರ ಅಧ್ಯಯನ ಪಠ್ಯಪುಸ್ತಕದ ಪಿಡಿಎಫ್‌ ಕಡತವನ್ನು ಮೊದಲೇ 
ವಾನು ಮಕ್ಷಳಗೆ ನೀಡಿದ್ದೆ. ಅವರು ಅಭ್ಯಾಸದ ಕೊನೆಗೆ ಪ್ರಶ್ನೆಗಳಗೆ 
ಉತ್ತರವನ್ನು ಬರೆಯುತ್ತಿದ್ದರು. ತಮ್ಮ ನೋಟ್‌ ಲುಕ್‌ಗಳಲ್ಲ 
ಉತ್ತರಗಳನ್ನು ಬರೆಯುತ್ತಿದ್ದರು. ಇದನ್ನು ಪೋಷಕರು ದೃಢ- 
ಪಡಿಸುತ್ತಿದ್ದರು. ಮಕ್ಕಳು ಸರದಿಯಲ್ಲ ತಮ್ಮ ಅಜ್ಞ ತಾತಂದಿರ 
ಕತೆಗಳನ್ನು ಕಾನ್ಸರೆನ್ಸ್‌ ಕರೆಗಳಲ್ಲಯೇ ಹೇಳುತ್ತಿದ್ದರು. 
ಛತ್ರೀಸ್‌ಘಡದ ಹಬ್ದವಾದ ಅಕ್ತಿತಿಹಾರ್‌ ಬಗ್ಗೆ ಮಾತನಾಡಿದರು. ಈ 
ಹಬ್ಬ ಮುಗಿದ ನಂತರ ಮುಂಗಾರು ಕಾಲಕ್ಷಾಗಿ ತಮ್ಮ ಹೊಲಗಳಕಲ್ಪ 
ರೈತರು ಉಳುಮೆ ಮಾಡುವರು. ಈ ವಿಷಯಗಳನ್ನೆಲ್ಲಾ 
ಮಾತನಾಡುತ್ತಾ ಪೋಷಕರು ಮತ್ತು ಮಕ್ಕಳು ಪಾಠದ ಮೂಲಕ 
ತಮ್ಮ ಬಂಧುಗಳನ್ನು ನೆನಪಿಸಿಕೊಂಡರು. 


ಹೋಂವರ್ಕ್‌ಗಾಗಿ ಮಕ್ಷಳಗೆ 'ಟೀತ್‌' ಪದ್ಯವನ್ನು ಓದಲು 
ಹೇಳಲಾಗಿತ್ತು. ಪದ್ಯದ ಪ್ರತಿಯೊಂದು ಸಾಅನ ಅರ್ಥವನ್ನು ತಮ್ಮ 
ದೈನಂದಿನ ಬದುಕಿನ ಸನ್ನಿವೇಶದಲ್ಲ ಇಟ್ಟುನೋಡಿ ಅಥ್ಥ- 
ಮಾಡಿಕೊಳ್ಳ ಎಂದು ಅವರಿಗೆ ಹೇಳಲಾಗಿತ್ತು. ಕರೆಯ ಸಮಯದಲ್ಲ 
ಸರದಿಯ ಪ್ರಕಾರ ಪ್ರತಿಯೊಬ್ಬ ಮಗುವು ಪಾಠಕ್ಷೆ ಸಂಬಂಧಿಸಿದಂತೆ 
ಉತ್ತರಗಳನ್ನು ನೀಡಬೇಕೆಂದು ಮತ್ತು ಬಕ ಉತ್ತರಗಳನ್ನು ಬರೆದು 
ನನಗೆ ಕಳುಹಿಸಬೇಕೆಂದು ಕೇಕಲಾಲುತು. ಹಲವು ಮಕ್ಷಳು ತಮ್ಮ 
ಉತ್ತರಗಳನ್ನು ಕಳುಹಿಸಿದರು. ಬಹಳಷ್ಟು ಪೋಷಕರು ತಮ್ಮ 
ಮಕ್ಕಳೇ ಉತ್ತರಗಳನ್ನು ಬರೆದಿರುವುದಾಗಿ ದೃಢಪಡಿಸಿದರು. ಕೆಲವು 
ಮಕ್ನಳು ತಮ್ಮ ಉತ್ತರಗಳನ್ನು ನಂತರ ಕಳುಹಿಸುವುದಾಗಿ 
ಹೇಳಆದ್ದರು. ಹಾಗೆಯೇ ಕಳುಹಿಸಿದರೂ ಕೂಡ. 


ಆರಂಭದಲ್ಲ 4ನೇ ತರಗತಿಯ ಎಲ್ಲ ಮಕ್ಕಳಗೆ ಪಾಠ ಹೇಳ- 
ಕೊಡುವುದು ನನ್ನು ಪಾಠದ ಯೋಜನೆಯಲ್ಲ ಇರಲಅಲ್ಲ. ನಂತರ 
ನಾನು ಸಂಪರ್ಕಿಸದಿದ್ದ ಮಕ್ಕಳ ಜೊತೆಗೆ ಮೊದಲ ಪಾಠವನ್ನು 
ಚರ್ಚಿಸಿದೆ ಮತ್ತು ಅಭ್ಯಾಸಗಳನ್ನು ಪೂರ್ತಿ ಮಾಡಿ ಎಂದು ಹೇಳದೆ. 
ತಾವೇ ಪ್ರಂತ ಪ್ರಯತ್ನದಿಂದ ಪೋಷಕರ ಸಹಾಯ ಪಡೆದು 
ಅಭ್ಯಾಸಗಳನ್ನು ಮುಗಿಸಲು ಪ್ರಯತ್ನಿಸಬೇಕೆಂದು ಮತ್ತು 
ಯಾವುದೇ ಸಮಸ್ಯೆಯಿದ್ದರೆ ನನ್ನನ್ನು ಸಂಪರ್ಕಿಸಬೇಕೆಂದು 
ಹೇಳದೆ. ಹೀಗಾಗಿ, ನಾನು ಈಗ 4ನೆಯ ತರಗತಿಯ ಎಲ್ಲ ಮಕ್ಕಳ 
ಜೊತೆಗೆ ಸಂಪರ್ಕದಲ್ಲದ್ದೆ. ಕಾನ್ನರೆನ್ಸ್‌ ಕರೆಗಳ ಪ್ರಾಮುಖ್ಯತೆಯ ಬಗ್ದೆ 
ನಿಯಮಿತವಾಗಿ ನಾನು ತಲುಪಲಾಗದ ಮಕ್ಕಳು ಮತ್ತು 


ಪೋಷಕರಿಗೆ ವಿವರಿಸುವುದು ಒಂದು ಸವಾಲೇ ಆಗಿದ್ದರೂ 
ಆರಂಭದಿಂದ ನನ್ನ ತರಗತಿಯಲ್ಲಿ ನಿಯಮಿತವಾಗಿ 15 
ವಿದ್ಯಾರ್ಥಿಗಳು ಹಾಜರಾಗುತ್ತಿದ್ದರು. ಇದು ಅವರು ತಮ್ಮ ಹದಿನ 


ಮೇಲೆ ತೋರಿಸುತ್ತಿದ್ದ ಆಸಕ್ತಿಯನ್ನು ಸಾಜತುಪಡಿಸುತ್ತದೆ. 


ಕೆಲವೊಮ್ಮೆ ಕರೆಗಳ ಸಂಪರ್ಕ ಎಂತಹ ಸವಾಲಾಗಿತ್ತೆಂದರೆ ಇಡೀ 
ದಿನ ಕೇವಲ 5 ವಿದ್ಯಾರ್ಥಿಗಳನ್ನು ಸಂಪರ್ಕಿಸುವುದರಲ್ಲೇ ಸಮಯ 
ಕಳೆದು ಹೋಗುತ್ತಿತ್ತು. ಕೆಲವೊಮ್ಮೆ ನಾನು ಕೇವಲ 4 
ವಿದ್ಯಾರ್ಥಿಗಳನ್ನು ಕೆಲವೊಮ್ಮೆ ಒಬ್ಬ ವಿದ್ಯಾರ್ಥಿಯನ್ನು ಮಾತ್ರ 
ಸಂಪರ್ಕಿಸಲು ಆಗುತ್ತಿತ್ತು. ಆದರೆ ನಾನು ಎಡೆಬಡದೆ ನಿರಂತರವಾಗಿ 
ಸಂಪರ್ಕದಲ್ಲರಲು ಪ್ರಯತ್ನಿಸಿ ಮುಂದುವರೆದೆ. ದಿನಕ್ಕೆ ಒಂದು 
ವಿಷಯದ ಬಗ್ಗೆ [e) ವಿದ್ಯಾರ್ಥಿಗಳ ಜೊತೆ ಪಾಠ ಮಾಡಬೇಕೆಂದು 
ನಿರ್ಧಾರವಾಗಿತ್ತು. ಅವರನ್ನು ನಿಗದಿತ ದಿನ ಮತ್ತು ಸಮಯದಲ್ಲ 
ಸಂಪಕ್ಕಿೀಸಲಾಗದಿದ್ದರೆ ಬೇರೆ ದಿನ ಮತ್ತು ಸಮಯಕ್ಕೆ ಆ 
ಕೆಲಸವನ್ನು ಮುಂದೂಡಲಾಗುತ್ತಿತ್ತು. ಹೀಗಾಗಿ ಒಂದು ವಾರದಲ್ಲ 
ತರಗತಿಂಯ ಎಲ್ಲ 3೦ ವಿದ್ಯಾಥ್ಥಿಗಳನ್ನು ಸಂಪಕ್ಕಿೀಸಪಲು 
ಸಾಧ್ಯವಾಯುತು. 


ಎಲ್ಲ ಮಕ್ಕಳು ಹತ್ತಿರದ ಒಂಬತ್ತು ಜಲ್ಲೆಗಕಲ್ಲ ವಾಸವಾಗಿದ್ದರೂ ಈ 
ಸಮಯದಲ್ಲ ಅವರಲ್ಲ ಕೆಲವರು ಬೇರೆ ಹಳ್ಳಯಲ್ಲದ್ದ ತಮ್ಮ ಅಜ್ಜಿ 
ತಾತಂದಿರ ಮನೆಗೆ ಹೋಗಿದ್ದರು. ಹವಾಮಾನ ಬದಲಾಗುತ್ತಿದ್ದಂತೆ 
ನೆಟ್‌ವರ್ಕ್‌ ಸಿಗದೆ ಫೋನ್‌ ನಿರಂತರವಾಗಿ ಬ್ಯುಸಿ ಎಂದು 
ಬರುತ್ತಿತ್ತು. ಹೀಗಾಗಿ ಮಕ್ಕಳನ್ನು ಸಂಪರ್ಕಿಸುವುದು ಬಹಳ 
ಕಷ್ಟವಾಗುತ್ತಿತ್ತು. ಆದರೆ ಸಾಂಕ್ರಾಮಿಕದಿಂದಾಗಿ ಪೂರ್ತಿ 
ಲಾಕ್‌ಡೌನ್‌ ಆಗಿದ್ದರೂ ಪಾಠವನ್ನು ನಿಲ್ಲಸುವ ಪಶ್ನೆಯೇ ಇರಲಲ್ಲ. 
ನಮ್ಮ ವಿದ್ಯಾರ್ಥಿಗಳ ಶಿಕ್ಷಣದ ಹಿತದೃಷ್ಟಿಬು೦ದ ಶಿಕ್ಷಕರಾಗಿ ವಾವು 
ನಮ್ಮ ಪ್ರಯತ್ನಗಳನ್ನು ಮುಂದುವರೆಸಿದೆವು. ಏಕೆಂದರೆ ನಾವು 
ನಮ್ಮ ಮಕ್ಕಳನ್ನು ಪ್ರೀತಿಸುತ್ತಿದ್ದೆವು. ಉದಾ: ಒಮ್ಮೆ ದೋಂದ್ಲಿ ಹಳ್ಳಯ 
ಐದು ಮಕ್ಕಳನ್ನು ನಮಗೆ ಸಂಪರ್ಕಿಸಲು ಆಗಲಲ್ಲ, ಆಗ ನಾವು ಆ 
ಹಳ್ಳಯಲ್ಲದ್ದ ಪರಿಚತರೊಬ್ಬರ ನೆರವು ಪಡೆದೆವು. ವಾರದಲ್ಲ 
ಪ್ರತಿಯೊಂದು ಮಗುವನ್ನು ಸಂಪರ್ಕಿಸಲು ಸರಾಸರಿ ಐದರಿಂದ 
ಆರು ಗಂಟಿಗಕ ಕಾಲ ಸಮಯ ಕಳೆದೆವು. ಇದರ ಜೊತೆಗೆ ನಾವು 
ತರಗತಿಗೂ ಸಿದ್ದರಾಗಬೇಕಿತ್ತು. 


ಲಾಕ್‌ಡೌನ್‌ ಸಮಯದಲ್ಲ ಮಕ್ಕಳ ಜೊತೆಗೆ ಕೇವಲ ಸಂಪರ್ಕದಲ್ಲ 
ಇರುವುದೇ ಒಂದು ಸಾಧನೆಯಾಗಿತ್ತು. ನಮಗೆ ಬಹುತೇಕ ಎಲ್ಲ 
ಪೋಷಕರಿಂದ ಅಪಾರ ಬೆಂಬಲ ದೊರಕಿತು. ಉದಾ: ಕೆಲವು 
ದಿನಗಳ ಕಾಲ ನಾವು ಇಬ್ಬರು ಹುಡುಗರನ್ನು ತಲುಪಲು 
ಸಾಧ್ಯವಾಗದಿದ್ದಾಗ 10ನೆಯ ತರಗತಿಯ ಇಬ್ಬರು ಮಕ್ಷಳು ನಮಗೆ 
ನೆರವು ನೀಡಿದರು. ಇನ್ನೊಂದು ಸಂದರ್ಭದಲ್ಲ ಮೂರು ವಾರಗಳ 
ಕಾಲ ನಾವು ಒಂದು ಮಗುವನ್ನು ತಲುಪಲು ಬಹಳ ಪ್ರಯತ್ನ 
ಮಾಡಿದೆವು. ಆದರೆ ಸಫಲರಾಗಲಲ್ಲ. ಆ ಮಗುವಿನ 
ಹೋಷಕರಿಂದಲೂ ನಮಗೆ ಯಾವುದೇ ಬೆಂಬಲ ಸಿಗಅಲ್ಲ. ಆದರೂ 
ನಾವು ನಮ್ಮ ಪ್ರಯತ್ನ ಮುಂದುವರೆಸಿದೆವು. ಕೊನೆಗೂ ಆ 
ಮಗುವನ್ನು ಕಾವ್ಸರೆನ್ಸ್‌ ಕರೆಯಲ್ಲ ಸಂಪರ್ಕಿಸಿಯೇ ಜಲ್ಟೆವು. 


ನಾವು ಪಾಠ 3ರ 'ನೀರು' ಪದ್ಯವನ್ನು ಓದಿದೆವು. ಸ್ನೇಹ. ಸುಳ್ಳು 
ಮತ್ತು ಸತ್ಯ, ಆಟಗಳಲ್ಲ ನಿಯಮಗಳ ಪ್ರಾಮುಖ್ಯತೆ ಮತ್ತು ಸ್ಥಳಗಳ 
ಮಹತ್ವದಂತಹ ಗುಣಗಳು ಮತ್ತು ಮೌಲ್ಯಗಳ ಮೂಲಕ ಆ ಪದ್ಯದ 
ಪ್ರತಿಯೊಂದು ಸಾಲನ್ನು ಅರ್ಥ ಮಾಡಿಕೊಳ್ಳಲಾಯುತು. ಇಡೀ 
ಅಧ್ಯಾಯದ ಅರ್ಥವನ್ನು ಮಕ್ಷಳ ಆಟ  ಚಟುವಟಕೆಗಳಗೆ 
ಸಂಬಂಧಿಸಿ ಅರ್ಥಮಾಡಿಸಲಾಲುತು. 


ಪಾಠದ ಕುರಿತ ನಮ್ಮ ಚರ್ಚೆಯು ವೃತ್ತಪತ್ರಿಕೆಯ ಒಂದು ಲೇಖನ 
ಮತ್ತು ಮಳೆ ನೀರು ಸಂಗ್ರಹದ ವಿಷಯದತ್ತ ಹೊರಳತು. ನಾವು 
ಜೋರಾಗಿ ಪದ್ಯವನ್ನು ಓದುತ್ತಿದ್ದಂತೆ ಮಕ್ಕಳು ಕೂಡ ನನ್ನ ಜೊತೆ 
ಓದುತ್ತಿದ್ದರು. ಓದಿದ ನಂತರ ಇಡೀ ಪಾಠವನ್ನು ಒಂದು ಕತೆಯ 
ರೂಪದಲ್ತ್ಪ ನಿರೂಪಿಸಲಾಲಯುತು. ಕತೆಯಲ್ಲ ನೀರಿಗೆ ಸಂಬಂಧಿಸಿ 
ಸ್ಥಳೀಯ ಸಮಸ್ಯೆಗಳು ಮತ್ತು ಪರಿಹಾರಗಳನ್ನು ಸೇರಿಸಿ- 
ಕೊಳ್ಳಲಾಯುತು. ಆ ಪಾಠದಲ್ಲ ಮಳೆಗಾಲದಲ್ಲ ಮೇಲ್ಭಾವಣಿಯಲ್ಲ 
ಮಳೆ ಸೀರು ಸಂಗ್ರಹವಾಗುವ ಮತ್ತು ಅಲ್ಪ್ಲಂದ ಕೊಳವೆಯ 
ಮೂಲಕ ತೊಟ್ಣಗೆ ನೀರು ಹರಿಯುವ ಮನೆಯೊಂದರ ಚಿತ್ರವಿತ್ತು. 
ಒಂದು ನಿಮಿಷದ ಕಾಲ ಆ ಚಿತ್ರವನ್ನು ನೋಡಬೇಕೆಂದು ಮಕ್ಷಳಗೆ 
ಹೇಕಲಾಲಯುತು. ನಂತರ ಪ್ರತಿಯೊಬ್ಬ ಮಗುವಿಗೆ ಚಿತ್ರದ ಆಧಾರದಲ್ಲಿ 
ಒಂದು ಕತೆಯನ್ನು ಸೃಷ್ಟಿಸಬೇಕೆಂದು ಹೇಳಲಾಲಯುತು. ಅದೇ 


ಇ 
ಸಮಯದಲ್ಲ ಕೆಲವು ಪ್ರಶ್ನೆಗಳನ್ನೂ ಕೇಕಲಾಯುತು. ಉದಾ: 


ನಿಮ್ಮ ಹಳ್ಳಿಯಲ್ಲಿ ನೀರನ್ನು ಉಳಸಲು ಯಾವ ವಿಧಾನವನ್ನು 
ಬಳಸಲಾಗುತ್ತದೆ? 


ನಿಮ್ಮ ಮನೆಯಲ್ಪ ನೀರನ್ನು ಉಳಸಲು ಯಾವ ವಿಧಾನವನ್ನು 
ಬಳಸಲಾಗುತ್ತದೆ? 


ನಿಮ್ಮ ಶಾಲೆಯಲ್ಲ ನೀರನ್ನು ಉಳಸಲು ಯಾವ ವಿಧಾನವನ್ನು 
ಬಳಸಲಾಗುತ್ತದೆ? 


ಸಂಗ್ರಹಿಸಿದ ಮಳೆನೀರಿನಿಂದ ಏನು ಮಾಡಬಹುದು? 
ಭೂಮಿಯೊಳಗೆ ಜನುಗಿದ ನೀರನ್ನು ವಾವು ಹೇಗೆ ಬಳಸಬಹುದು? 


ಲಾಕ್‌ಡೌನ್‌ ಸಮಯದಲ್ಲ ನನಗೆ ಬಹುತೇಕ ಎಲ್ಲ ಮಕ್ಕಳನ್ನು 
ನಿಯಮಿತವಾಗಿ ಸಂಪರ್ಕಿಸಲು ಸಾಧ್ಯವಾಯಿತು. ಆದರೆ ಬಹಳಷ್ಟು 
ಪೋಷಕರು ತಮ್ಮ ಕೆಲಸದಲ್ಲಿ ತಲ್ಲೀನರಾಗಿದ್ದು ಹಲವಾರು 
ಸಮಸ್ಯೆಗಳಗೆ ಕಾರಣವಾಯುತು. 4ನೆಯ ತರಗತಿಯ ಮಕ್ಕಳಗೆ 
ಪಾಠ ಹೇಆಕೊಡಲು ನಾನು ಅದೇ ತರಗತಿಯ ಲೋಕೇಂದ್ರ ಎ೦ಬ 
ಹುಡುಗನ ಸಹಾಯ ಪಡೆಯುತ್ತಿದ್ದೆ. ಲಾಕ್‌ಡೌನ್‌ ತೆರವಾದಾಗ, 
ಮನೆಯ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು  ಲೋಕೇಂದ್ರ ತನ್ನು 
ಪೋಷಕರ ಜೊತೆಗೆ ದುಡಿಯಲು ಹೋದ. ಅವನ ತಂದೆತಾಯು 
ಕೃಷಿ ಕಾರ್ಮಿಕರು. ಅವನು ಕೆಲಸದಿಂದ ಸಂಜೆ ತಡವಾಗಿ ಬರುತ್ತಿದ್ದ. 
ಅವನಿಗೆ ತನ್ನ ಓದನ್ನು ಮುಂದುವರೆಸಲು ಬಹಳ ಕಷ್ಟವಾಗುತ್ತಿತ್ತು. 
ಇದರೊಂದಿಗೆ ಅವನಿದ್ದ ಕಡೆಯಲ್ಲ ನೆಟ್‌ವರ್ಕ್‌ ಸಮಸ್ಯೆಯೂ 
ಕೂಡ ಇತ್ತು. ಆದರೆ ಅವನು ಒಂದು ಸಂಜೆ 7-8 ಗಂಟಿಯ ಒಂದು 
ಕಾನ್ಗರೆನ್ಡ್‌ ಕರೆ ಸಮಯದಲ್ಲ ತನ್ನ ಪೋಷಕರೊಂದಿಗೆ ಪಕ್ಷದ 
ಮನೆಯವರ ಮನೆಯ ಮೇಲ್ಲಾವಣಿಗೆ ಹೋಗಿ ಲಾರ್ಜ್‌ ಬೆಳಕಕನ 
ಮೂಲಕ ಒಂದು ಗಂಟಿ ಕಾಲ ಪಾಠದಲ್ಲ ಭಾಗವಹಿಸಿದ. ನನಗೆ ಈ 
ವಿಷಯ ನಮ್ಮ ಅಧ್ಯಯನದ ಅವಧಿ ಮುಗಿದಾಗ ತಿಆಯುತು. ನನಗೆ 
ಆಘಫಾತವಾಲಯುತು. ಇಂತಹ ಹಲವಾರು ಘಟನೆಗಳು ನಡೆದಿವೆ. ಎಲ್ಲ 
ಮಕ್ಷಳು ಉತ್ಸಾಹದಿಂದ ನಮ್ಮ ತರಗತಿಯಲ್ವ ಭಾಗವಹಿಸುತ್ತಿದ್ದಾರೆ. 
ಸವಾಲುಗಳನ್ನು ಎದುರಿಸಲು. ಅವುಗಳನ್ನು ನಿರ್ವಹಿಸಲು ಮತ್ತು 
ಎಡೆಜಡದೆ ಬೋಧನಾ ಪ್ರಕ್ರಿಯೆಯನ್ನು ಮುಂದುವರೆಸುವುದು 
ನಿಜಕ್ಸೂ ಒಂದು ಸಂತೋಷದಾಯಕವಾದ ಅನುಭವವೇ ಸರಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦1 


52 


ಅನಿಲ್‌ಕುಮಾರ್‌ ಪಟೇಲ್‌ ಅವರು ಛತ್ತೀಸ್‌ಘಡ ರಾಜ್ಯದ ಧಮ್‌ತರಿಯ ಅಜೀಂ ಪ್ರೇಮ್‌ಜ ಶಾಲೆಯಲ್ಲ ಆರೋಗ್ಯ ಮತ್ತು 
ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳನ್ನು ಕಅಸುತ್ತಾರೆ. ಅವರು ದೈಹಿಕ ಶಿಕ್ಷಣದಲ್ಲ ಎಂ.ಎ ಮತ್ತು ಶಿಕ್ಷಣದಲ್ಲ ಡಿಪ್ಲೊಮಾ 
ಪಡೆದಿದ್ದಾರೆ. ಇದಕ್ಕೂ ಮೊದಲು, ಅವರು ಛತ್ತೀಸ್‌ಘಡದ ರಾಜನಂದಗಾಂವ್‌ನ ರಾಷೀಯ ಯುವ ಪಡೆಯಾದ ನೆಹರೂ 
ಯುವ ಕೇಂದ್ರ ಸಂಘಟನ್‌ (ಯುವಜನ ವ್ಯವಹಾರ ಮತ್ತು ಕ್ರೀಡೆ ಸಚಿವಾಲಯ, ಭಾರತ ಸರ್ಕಾರ) ಸಂಸ್ಥೆಯ ಘಟಕ 


ಸಂಯೋಜಕರಾಗಿದ್ದರು. ಇವರನ್ನು nil.patel@azimpremjifounation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಹೇಮಾದೇವಿ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೭1 


